ರ ಕರ್ನಾಟಿಕ ವಿಧಾನ ಪರಿಷತ್‌ 


Es 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 75 (147) 


» ಮಾನ್ಯ ಸದಸ್ಯರ ಹೆಸರು [re ದಡ ಧವನ 
ಉತ್ತರಿಸಬೇಕಾದ ದಿನಾಂಕ 1 01/02/2021 
ಉತ್ತರಿಸಬೇಕಾದ ಸಜಿವರು ಮಾನ್ಯ ಆರೋಗ್ಯ & ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಜಿವರು 
ಕ. ] ಪ್ರಶ್ನೆ ಕಾ ಉತ್ತರೆ 
-—— Ao 
(ಅ) Er (6) ಕೋಟಿಗೂ ಮೀಗಿಲಾದ] ಶ್ರೇ ಜಯದೇವ ಹೈದ್ರೋಗ ವಿಜ್ನಾನ ಮತ್ತು ಸಂಶೋಧನಾ 
ಜನಸಂಖ್ಯೆಯುಳ್ಳ ರಾಜ್ಯದಲ್ಲಿ | ಸಂಸ್ಥೆಗೆ ಬರುವ ಹೃದ್ರೋಗದಿಂದ ಬಳಲುತ್ತಿರುವ ಎಲ್ಲಾ 
ಹೃದ್ರೋಗದಿಂದ ನರಳುತ್ತಿರುವ] ರೋಗಿಗಳಿಗೂ ಉತ್ತಮವಾದ ಮತ್ತು ಗುಣಮಟ್ಟವುಳ್ಳ 
ರೋಗಿಗಳು ಚಿಕಿತ್ಸೆಗಾಗಿ| ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. 
ಪರದಾಡುತ್ತಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 
(ಆ) pr ಕಾಯಿಲೆಗಳಿಗೆ ಉತ್ತಮ ಪ್ರಸ್ತುತ ಶ್ರೇ ಜಹಮದಡ್‌ವ ಹೃದ್ರೋಗ ವಿಜ್ಞಾನ ಮತ್ತು 
ಜಿಕಿತ್ತೆ ನೀಡಲು ಶ್ರಮಿಸುತ್ತಿರುವ] ಸಂಶೋಧನಾ ಸಂಸ್ಥೆಯು ಮೈಸೂರು ನಗರ ಹಾಗೂ ಮೈಸೂರಿನ 
ಬೆಂಗಳೂರಿನ ಜಯದೇವ ಆಸ್ಪತ್ರೆಯ | ಸುತ್ತಮುತ್ತಲಿನ ಜಿಲ್ಲೆಗಳಾದ ಮಂಡ್ಯ ಕೆ.ಆರ್‌.ನಗರ, ಕೊಡಗ್ಗು, 
ಶಾಖೆಗಳನ್ನು ರಾಜ್ಯದ ಎಲ್ಲಾ | ಹಾಸನ, ಚಾಮರಾಜನಗರ, ಇತ್ಯಾದಿ ಜಿಲ್ಲೆಗಳ ರೋಗಿಗಳ 
ಜಿಲ್ಲೆಗಳಲ್ಲಿ ಒಂದೊಂದರಂತೆ ಮತ್ತು | ಹಿತದೃಷ್ಠಿಯಿಂದ 350 ಹಾಸಿಗೆ ಸಾಮರ್ಥದ ಸಂಸ್ಥೆಯ 
ಬೆಂಗಳೂರಿನ ವಿವಿಧ ಕಡಿ ತೆರೆಯುವ ಶಾಖೆಯನ್ನು ಈಗಾಗಲೇ ಪ್ರಾರಂಭಿಸಿ 
ಅವಶ್ಯಕತೆ ಬಗ್ಗೆ ಸರ್ಕಾರ ಪರಿಶೀಲಿಸಿ ಕಾರ್ಯನಿರ್ವಹಿಸಲಾಗುತ್ತಿದೆ. 
ಕಮ ಕೈಗೊಳ್ಳುವುದ? 


ಮುಂದುವರೆದು, ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಗಳಾದ 
ಕಲಬುರಗಿ ಸೇರಿ ಬಳ್ಳಾರಿ ಬೀದರ್‌, ರಾಯಚೂರು, ಕೊಪ್ಪಳ 
ಹಾಗೂ ಯಾದಗಿರಿ ಜಿಲ್ಲೆಗಳು ಇತರೆ ನೆರೆಹೊರೆಯ ಜಿಲ್ಲೆಗಳ 
ರೋಗಿಗಳಿಗೆ ಸಕಾಲದಲ್ಲಿ ಉತ್ತಮ ಗುಣಮಟ್ಟದ ಹೈದ್ರೋಗ 
ಚಿಕಿತ್ತೆಯನ್ನು ನೀಡುವ ನಿಟ್ಟಿನಲ್ಲಿ ಕಲಬುರಗಿ ವೈದ್ಯಕೀಯ 
ವಿಜ್ನಾನ ಮತ್ತು ಸಂಶೋಧನಾ ಸಂಸ್ಥೆಯ ಅವರಣದಲ್ಲಿ 120 
ಹಾಸಿಗೆ ಸಾಮರ್ಥ್ಯವುಳ್ಳ ಸಂಸ್ಥೆಯ ಶಾಖೆಯನ್ನು 
ಪ್ರಾರಂಭಿಸಲಾಗಿದೆ. ' 


ಹಾಗೂ ಕಲ್ಯಾಣ ಕರ್ನಾಟಕ ಯೋಜನೆಯಡಿ ಕಲಬುರಗಿಯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಛೇರಿಯ 
ಆವರಣದಲ್ಲಿ 300 ಹಾಸಿಗೆ ಸಾಮರ್ಥ್ಯವುಳ್ಳ ಆಸ್ಪತ್ರೆಯ ನೂತನ 
ಕಟ್ಟಡದ ಕಾಮಗಾರಿಯು ಪ್ರಾರಂಭಿಕ ಹಂತದಲ್ಲಿದೆ. 


ಕಾರ್ಮಿಕರ ಹಿತದೃಷ್ಠಿಯಿಂದ ಉತ್ತಮ ಗುಣಮಟ್ಟದ 
ಹೃದ್ರೋಗ ಚಿಕಿತ್ಸೆಯನ್ನು ನೀಡಲು ಬೆಂಗಳೂರಿನ ರಾಜಾಜಿನಗರ - 
ಇಎಸ್‌ಸಿ-ಎಂಹೆಚ್‌ ಇಲ್ಲಿ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ 
ಮತ್ತು , ಸಂಶೋಧನಾ ಸಂಸ್ಥೆಯ ಶಾಖೆಯು 
ಕಾರ್ಯನಿರ್ವಹಿಸುತ್ತಿದೆ. ಅಲ್ಲದೆ, ಸಂಸ್ಥೆಯ ಬೆಂಗಳೂರು ಶಾಖೆಯ 
ಆವರಣದಲ್ಲಿ ಇನ್ಫೋಸಿಸ್‌ ಫೌಂಡೇಷನ್‌ ಸಹಕಾರದೊಂದಿಗೆ 350 
ಹಾಸಿಗೆ -ಸಾಮರ್ಥ್ಯವುಳ್ಳ ಆಸ್ಕತ್ರೆಯ ನಿರ್ಮಾಣವನ್ನು 
ಕೈಗೊಂಡಿದ್ದು, ಸದರಿ ಆಸ್ಪತ್ರೆ ನಿರ್ಮಾಣವು ಜೂನ್‌/ಜುಲೈೆ- 
2021ರೊಳಗೆ ಪೂರ್ಣಗೊಳ್ಳಲಿದೆ. ' 


ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಿನ ವಿವಿಧ ಕಡೆ 
ಶ್ರೀ ಜಯಬೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ 
ಸಂಸ್ಥೆಯ ಘಟಕಗಳನ್ನು ಸ್ಥಾಪಿಸುವ ಯಾವುದೇ ಪ್ರಸ್ತಾವನೆಯು 


| ಇರುವುದಿಲ್ಲ. 
ಮಿ 
: ಕೆ. ಸುಧಾಕರ್‌) 


ಆರೋಗ್ಯ & ಕುಟುಂಬ ಕಲ್ಯಾಣ ಹಗೂ 
ವೈದ್ಯಕೀಯ ಶಿಕಣ ಸಚಿವರು. 


ಕಡತ: ಸಂ: ಎಲಇಡಿ 37 ಎಲ ಎಸ್‌ ಎಫ್‌ 2021 


